ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1244 
ಸದಸ್ಯರ ಹೆಸರು ಶ್ರೀ ಮೋಹನ್‌ಕುಮಾರ್‌ ಕೊಂಡಜ್ಜಿ 
ಉತ್ತರಿಸುವ ದಿನಾ೦ಕ 23/12/2021 


ಉತ್ತರಿಸುವ ಸಚಿವರು 


ಮಾನ್ಯ ಜಲಸಂಪನ್ನೂಲ ಸಚಿವರು 


ಫ್ರ. 


ಸಂ. 
ಅ) 


ಪ್ರಶ್ನೆ 


ಉತ್ತರಗಳು 


ಜಲ ಸಂಪನ್ಮೂಲ ಇಲಾಖೆಯಲ್ಲಿ 
ಹಾಗೂ ಇಲಾಖೆಯ ವ್ಯಾಪ್ತಿಯಲ್ಲಿ 
ಬರುವ ಎಲ್ಲಾ ನಿಗಮಗಳಲ್ಲಿ ದ್ವಿತೀಯ 
ದರ್ಜಿ ಸಹಾಯಕರ ಖಾಲಿ ಇರುವ 
ಹುದ್ದೆಗಳೆಷ್ಟು; (ವಿವರ ನೀಡುವುದು) 


ಅನುಕಂಪದ ಆಧಾರದ ಮೇಲೆ ದ್ವಿತೀಯ 
ದರ್ಜಿ ಸಹಾಯಕರ ಹುದ್ದೆಗಳನ್ನು 
ತುಂಬಲು ವಿಭಾಗೀಯ ಆಯುಕ್ತರು, 
ಬೆಂಗಳೂರು ಇವರಿಗೆ ಬೇಡಿಕೆ (ರೀmಗರೆ) 
ಸಲ್ಲಿಸಲಾಗಿದೆಯೇ; ಸಲ್ಲಿಸಲಾಗದಿದ್ದಲ್ಲಿ, 
ಸಲ್ಲಿಸದಿರಲು ಕಾರಣವೇಮು(ವಿವರ 
ನೀಡುವುದು) 


ಜಲ ಸಂಪನ್ಮೂಲ ಇಲಾಖೆ ಹಾಗೂ 
ಜಲಸಂಪನ್ಮೂಲ ಇಲಾಖೆಯ ವ್ಯಾಪ್ತಿಯಲ್ಲಿರುವ 
ಎಲ್ಲಾ ನಿಗಮಗಳಲ್ಲಿ ಖಾಲಿ ಇರುವ ದ್ವಿತೀಯ 
ದರ್ಜಿ ಸಹಾಯಕ ಹುದ್ದೆಗಳ ವಿವರ 
ಕೆಳಕಂಡತಿರುತ್ತದೆ. 


) ಜಲಸಂಪನ್ಮೂಲ ಇಲಾಖೆ: 72 
2 ಕಾವೇರಿ ನೀರಾವರಿ ನಿಗಮಿ. 126 
3, ಕರ್ನಾಟಿಕ ನೀರಾವರಿ ನಿಗಮವಿ. 11 
೪) ಕೃುಷ್ಠಾ ಭಾಗ್ಯ ಜಲ ನಿಗಮನ. 30 
5) ವಿಶ್ವೇಶ್ವರಯ್ಯ ಜಲ ನಿಗಮನವನಿ. 80 


ಒಟ್ಟು ಹುದ್ದೆಗಳ ಸಂಖ್ಯ: 425 

ಕರ್ನಾಟಕ ಪಾಗರೀಕ ಸೇವಾ 
(ಅಮುಕೆಂಪದ ಆಧಾರದ ನೇಮಕಾತಿ) ನಿಯಮಗಳು 
1966ರ ನಿಯಮ 4ರ ಉಪನಿಯಮ (5) ರನ್ನಯ 
ಅನುಕಂಪದ ಆಧಾರದ ಮೇಲೆ ನೇಮಕಾತಿಯನ್ನು 
ನೇರ ನೇಮಕಾತಿ ಕೋಟಾದಡಿ ಲಭ್ಯವಿರುವ 
ಹುದ್ದೆಗಳಿಗೆ ಎದುರಾಗಿ ಮಾಡಬೆಕಾಗಿರುತ್ತದೆ. 
ಅದೇ ನಿಯಮದ ಉಪನಿಯಮ 6 ರನ್ಬ್ವಯ 
ದಿವಂಗತ ನೌಕರರು ಸೇವೆ ಸಲ್ಲಿಸುತ್ತಿದ್ದ 
ಇಲಾಖೆಯಲ್ಲಿಯೇ ಅವರೆ ಅವಲಂಬಿತರಿಗೆ 
ಅಮುಕಂ೦ಪದ ಆಧಾರದ ಮೇಲೆ ನೇಮಕಾತಿ 
ಮಾಡಬೇಕಾಗಿರುತ್ತದೆ. 


ಒಂದು ವೇಳೆ ಸಂಬಂಧಪಟ್ಟ ಇಲಾಖೆಯಲ್ಲಿ 
ಖಾಲಿ ಹುದ್ದೆಗಳು ಲಭ್ಯವಿಲ್ಲದಿದ.ಲ್ಲಿ, ಅನುಕಂಪದ 
ಆಧಾರದ ಮೇಲೆ ನೇಮಕಾತಿಗೆ ಬಾಕಿಯಿರುವ 
ಅರ್ಜಿಗಳನ್ನು ಪೂರಕ ದಾಖಲೆಗಳೊಂದಿಗೆ ಆಯಾ 


| ಅಭ್ಯರ್ಥಿಯ ಪ್ರದೇಶದ ವ್ಯಾಪ್ತಿಗೆ ಬರುವ 


ಪ್ರಾದೇಶಿಕ ಆಯುಕ್ತರಿಗೆ ಕಳುಹಿಸಬೇಕಾಗಿರುತ್ತದೆ. 


ಖಗ ಸಂಬಂದಿಸಿದ ಇಲಾಖಾ ಮುಖ್ಯಸ್ಯರಿಂದ | 
' ಸೀಕರಿಸಿದ ಪ್ರಸ್ತಾವನೆಗಳನ್ನು ಪಾದೇಶಿಕ; 
| ಆಯುಕರು ಪರಿಶೀಲಿಸಿ ಇವರ ವ್ಯಾಪ್ತಿಯಲ್ಲಿ | 
ಬರುವ ವಿವಿಧ ಇಲಾಖೆಯಲ್ಲಿರುವ ಖಾಲಿ। 
ಹುದ್ದೆಗಳಿಗೆ ಎದುರಾಗಿ ಅಭ್ಯರ್ಥಿಗಳನ್ನು ಹಂಚಿಕೆ 
ಮಾಡುವ ಅಧಿಕಾರವನ್ನು ಸರ್ಕಾರದ ಅ.ಜ್ಞ್ಹಾ. 
ಸಂಖ್ಯೆ: ಸಿಆಸುಇ 36 ಸೇಆಸೇ ೨6, ದಿನಾಂಕ: 
07.02.1997 ಹಾಗೂ ಸಂಖ್ಯೆ: ಸಿಆಸುಇ 48 ಸೇಅನೇ 
2006, ದಿನಾ೦ಕ: 24.11.2006 ರಲ್ಲಿ ನೀಡಲಾಗಿದೆ. 


ಆದುದರಿಂದ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು 
ಲಭ್ಯವಿದ್ದಲ್ಲಿ ಇಲಾಖಾ ಮುಖ್ಯಸ್ಮರೇ ನೇಮಕಾತಿ 
ಮಾಡಿಕೊಳ್ಳಲು ಅಧಿಕಾರವಿರುವುದರಿಂದ 
ಪ್ರಾದೇಶಿಕ ಆಯುಕ್ತರಿಗೆ ಪ್ರಸ್ತಾವನೆಗಳನ್ನು 
ಕಳುಹಿಸುವ ಅಗತ್ಯವಿರುವುದಿಲ್ಲ. 
ಉದ್ದವಿಸುವುದಿಲ್ಲ 


ಸಲ್ಲಿಸದಿದ್ದಲ್ಲಿ ಯಾವ ಕಾಲಮಿತಿಯೊಳಗೆ 
ಸಲ್ಲಿಸಲಾಗುವುದು“ವಿವರ ನೀಡುವುದು) 


ಸಂಖ್ಯೆ: ಜಸ೦ಇ 260 ಸೇಇಸಿ 2021 


(ಗೋವಿಂದ ಎ ರಜೋ) 
ಜಲಸ ಅ ಸಜಿವರು 


